ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 23-03-2021 ಪ್ರಶ್ನೆ ಸ೦ಖ್ಯೆ: 1671(1964) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ಅವೈಜ್ಞಾನಿಕ ಮತ್ತು ಕಾನೂನುಬಾಹಿರ ಅಕ್ರಮ ಗಣಿಕಾರಿಕೆ ಬಗ್ಗೆ 


(ಅ) ರಾಜ್ಯದಲ್ಲಿ ಬಳ್ಳಾರಿ ಚಿತ್ರದುರ್ಗ, ತುಮಕೂರು ಮುಂತಾದ ಜಿಲ್ಲೆಗಳಲ್ಲಿ 
ಅವೈಜ್ಞಾನಿಕವಾಗಿ ಮತ್ತು ಕಾನೂನುಬಾಹಿರವಾಗಿ ಅಕ್ರಮ ಗಣಿಗಾರಿಕೆ ನಡೆಸಿ, ಪರಿಸರ 
ಮತ್ತು ಭೂಮಿಗೆ ಅಗಾಧವಾದ ಧಕ್ತೆ ಉಂಟ ಮಾಡಿರುವುದನ್ನು ಸರ್ವೋಚಜ್ವ 
ನ್ಯಾಯಾಲಯದ ಆದೇಶದಂತೆ ಪುನರ್‌ಸ್ಥಾಪಿಸಲು ಒಂದು ಪರಿಸರ ಸಂರಕ್ಷಣಾ ವಿಧಿಯನ್ನು 
ಸ್ಥಾಪಿಸಿರುವುದು ನಿಜವೆ (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಪರಿಸರ ಸಂರಕ್ಷಣಾ ವಿಧಿಗೆ ಪ್ರಾರಂಭದಿಂದಲೂ ತಹಲ್‌ವರೆಗೆ ಸಂದಾಯವಾಗಿರುವ 
ಹಣವೆಷ್ಟು; (ಜಿಲ್ಲಾವಾರು ಮತ್ತು ವರ್ಷಾವಾರು ಮಾಹಿತಿ ನೀಡುವುದು) 


(ಇ) ಪರಿಸರ ಸಂರಕ್ಷಣಾ ಕಾರ್ಯವನ್ನು ಪರಿವೀಕ್ಲಿಸಲು ಸರ್ವೋಚಜ್ಞ್‌ ನ್ಯಾಯಾಲಯದ 
ಆದೇಶದಂತೆ ಉಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆಯೇ; (ಸಮಿತಿ ಕಾರ್ಯನಿರ್ವಹಣೆಯ 
ವಿವರ ನೀಡುವುದು) 


(ಈ) ಬಾಧಿತ ಜಿಲ್ಲೆಗಳಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳಲು ಜಿಲ್ಲಾ ಖನಿಜ 
ನಿಧಿ( ರೃ ಮತ್ತು ಸರೋಜ ನ್ಯಾಯಾಲಯದ ಆದೇಶದಂತೆ ಸ್ಥಾಪಿತವಾಗಿರುವ ವಿಶೇಷ 
ಉದ್ದೇಶಿತ ವಾಹನಗಳ (8೪) ವಿಧಿಗಳ ಅಡಿಯಲ್ಲಿ ರೂಪಿಸಿರುವ ಕಾರ್ಯಕ್ರಮಗಳು ಮತ್ತು 
ಯೋಜನೆಗಳನ್ನು ಒಳಗೊಂಡ ಕ್ರೀಯಾ ಯೋಜನೆಗಳು ಯಾವುವು; ಅವುಗಳ ಅನುಷ್ಠಾನ 
ಯಾವ ಹಂತದಲ್ಲಿವೆ; (ಭೌತಿಕ ಮತ್ತು ಆರ್ಥಿಕ ಗುರಿಗಳನ್ನೊಳಗೊಂಡಂತೆ ವಿವರ 
ನೀಡುವುದು) 


(ಉ) ರಾಜ್ಯ ಸರ್ಕಾರ ತಯಾರಿಸಿರುವ ಪರಿಸರ ಸಂರಕ್ಷಣಾ ಕ್ರಿಯಾ ಯೋಜನೆಯನ್ನು 
ಕೈಗೆತ್ತಿಕೊಳ್ಳಲು ಸರ್ವೋಚ್ಚ ನ್ಯಾಯಾಲಯದ ಅನುಮತಿ ದೊರೆತಿದೆಯೇ; ಇಲ್ಲದಿದ್ದಲ್ಲಿ, ಈ 
ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 


